ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು ಸ 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


446 

ಪ್ರೀ ಅರುಣ ಶಹಾಪುರ 
18-02-2022 

ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು. 


ಕ್ರ.ಸಂ. ಪ್ರಶ್ನೆ ಉತ್ತರ 
ಅ) | ಕರ್ನಾಟಕ 'ವಸತಿ ಶಿಕ್ಷಣ ಸಂಸ್ಥೆಗಳ ಬಂದಿದೆ. 
ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವ 
ಚೋಧಕ ಹಾಗೂ  ಬೋಧಕೇತರಿಗೆ 
ಜ್ಯೋತಿ ಸಂಜೀವಿನಿ ಯೋಜನೆಯನ್ನು 
ಒದಗಿಸುವ ಬೇಡಿಕೆ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಆ) | ಬಂದಿದ್ದಲ್ಲಿ ಈ ಬಗ್ಗೆ ಸರ್ಕಾರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿನ 
"ತೆಗೆದುಕೊಂಡ ಕ್ರಮಗಳೇನು: ವಸತಿ ಶಾಲಾ! ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಇ) |ಈ ಬಗ್ಗೆ ಪ್ರಸ್ತಾವನೆಯು ಯಾವ (ಖಾಯಂ ಸಿಬ್ಬಂದಿಗಳಿಗೆ ಜ್ಯೋತಿ ಸಂಜೀವಿನಿ ಯೋಜನೆ 
ಹಂತದಲ್ಲಿದೆ; ಯಾವ ಕಾಲಮಿತಿಯ | ಹಾಗೂ ನಗದು ರಹಿತ ಸೌಲಭ್ಯಗಳನ್ನು ನೀಡುವ ಸಂಬಂಧ 
ಒಳಗೆ ಈ ನೌಕರಿಗೆ ಈ |ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್‌ ರವರಿಗೆ ಪತ್ರ 
ಯೋಜನೆಯನ್ನು ವ್ಯವಹರಿಸಲಾಗಿದ್ದು, ಸದರಿಯವರು ಸಿಬ್ಬಂದಿ ಮತ್ತು 
ಜಾರಿಗೊಳಿಸಲಾಗುವುದು? ಆಡಳಿತ ಸುಧಾರಣೆ ಇಲಾಖೆ ರವರ ಅಭಿಪ್ರಾಯ 
(ಪ್ರಸ್ತಾವನೆಯ ಸಂಪೂರ್ಣ | ಕೋರಿರುತ್ತಾರೆ. 
ವಿವರವನ್ನು ಒದಗಿಸುವುದು) ಈ ಸಂಬಂಧ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 


ಇಲಾಖೆಯು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ 
ಖಾಯಂ ನೌಕರರು ಮತ್ತು ಅವರ ಅವಲಂಭಿತರಿಗೆ. ಜ್ಯೋತಿ 
ಸಂಜೀವಿನಿ ಯೋಜನೆಯನ್ನು ಅಳವಡಿಸಲು ಆರೋಗ್ಯ ಮತ್ತು 


'ಕುಟುಂಬ ಕಲ್ಯಾಣ ಇಲಾಖೆ ಮುಖಾಂತರ ಸುವರ್ಣ ಆರೋಗ್ಯ |. 
- ಸುಶಕ್ಷಾ ಟ್ರ ಕ್ರಿಸ್ಟ್‌ ನೊಂದಿಗೆ ಸಮಾಲೋಚಿಸಿ ಯೋಜನೆ. ಮನ್ನ 


ವಿಸ್ತರಿಸುವಂತೆ ಅಭಿಪ್ರಾಯ ನೀಡಿದೆ. 


ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್‌ ರವರು ಸಂಘದ 
ನೌಕರರಿಗೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ವಿಸ್ತರಿಸಲು 
ಕೆಲವು ಷರತ್ತುಗಳಿಗೆ ಒಳಪಟ್ಟು ತಾತ್ವಿಕ ಒಪ್ಪಿಗೆ 
ನೀಡಿರುತ್ತಾರೆ, 

ಕಾರ್ಯನಿರ್ವಾಹಕ ನಿರ್ದೇಶಕರು, ಸುವರ್ಣ ಆರೋಗ್ಯ 
ಸುರಕ್ಷಾ ಟ್ರಸ್ಟ್‌ ರವರ ಕೋರಿಕೆಯಂತೆ ಕರ್ನಾಟಕ ವಸತಿ ಶಿಕ್ಷಣ 
ಸಂಸ್ಥೆಗಳ ಸಂಘದ ವಸತಿ ಶಾಲೆ/ಕಾಲೇಜುಗಳ ಸಿಬ್ಬಂದಿಗಳು 


ಮತ್ತು ಅವರ ಅವಲಂಬಿತರ, ಹೆಸರು, ವಯಸ್ಸು, ಆಧಾರ್‌. 
Bio metric finger Impression/IRIS ಮಾಸ 
ಇತ್ಯಾದಿ ವಿವರಗಳನ್ನು "ಸಂಘದ ಹೆಚ್‌.ಆರ್‌.ಎಂ.ಎಸ್‌ 


ತಂತ್ರಾಂಶದಲ್ಲಿ ನಮೂದಿಸಲು ಪ್ರಾಂಶುಪಾಲರುಗಳಿಗೆ |. 


ಸೂಚಿಸಲಾಗಿರುತ್ತದೆ. 

ಆದರೆ ಪ್ರಸ್ತುತ ಲಭ್ಯವಿರುವ: ಹೆಚ್‌.ಆರ್‌.ಎಮ್‌.ಎಸ್‌ 
ತಂತ್ರಾಂಶದಲ್ಲಿ ಮೇಲ್ಕಂಡ ಮಾಹಿತಿಯನ್ನು. ನಮೂದಿಸಲು 
ತಾಂತ್ರಿಕ ತೊಂದರೆಗಳು ಇರುವುದಾಗಿ ವಸತಿ ' ಶಾಲೆಗಳ 


ಪ್ರಾಂಶುಪಾಲರು ತಿ ತಿಳಿಸಿರುತ್ತಾರೆ. ಈ ಹಿನ್ನಲೆಯಲ್ಲಿ ತಾಂತ್ರಿಕ 


ದೋಷವನ್ನು ಸರಿಪಡಿಸುವಂತೆ ತೆ. ಯೋಜನಾ. ನಿರ್ದೇಶಕರು, 


ಹೆಚ್‌.ಆರ್‌.ವಮ್‌.ಎಸ್‌. ಸೆಲ್‌ ರವರಿಗೆ ಪತ್ರ ಬರೆಯಲಾಗಿದೆ. 


ಈ ಸಂಬಂಧ ಯೋಜನಾ ನಿರ್ದೇಶಕರು, 


ಹೆಚ್‌.ಆರ್‌.ಎಮ್‌.ಎಸ್‌, ಸೆಲ್‌ ರವರನ್ನು ಜೇಟಿ ಮಾಡಿ |. 


ತಾಂತ್ರಿಕ ಸಮಸ್ಯೆಗಳನ್ನು ನಿವಾರಿಸುವ ಬಗ್ಗೆ ಚರ್ಚಿಸಲಾಗಿ, 
ಪ್ರಸ್ತುತ ಲಭ್ಯವಿರುವ ಹೆಚ್‌.ಆರ್‌.ಎಮ್‌.ಎಸ್‌ 
ತಂತ್ರಾಂಶದಲ್ಲಿ ತಾಂತ್ರಿಕ ನ್ಯೂನತೆಗಳನ್ನು 
ನಿವಾರಿಸಬೇಕಾದರೆ, ತಂತ್ರಾಂಶವನ್ನು ಉನ್ನತೀಕರಿಸುವುದು 
ಅವಶ್ಯವಿರುತ್ತದೆ. ತಂತ್ರಾಂಶವನ್ನು ' ಉನ್ನತೀಕರಿಸುವ 
ಪ್ರಕಿಯೆಗೆ ಸಮಯಾವಕಾಶದ. ಅವಶ್ಯಕತೆ ಇರುವುದಾಗಿ 


| ತಿಳಿಸಿರುತ್ತಾರೆ. ಆದ್ದರಿಂದ ಹೆಚ್‌.ಆರ್‌.ಎಮ್‌.ಎಸ್‌, ಸೆಲ್‌ 


ವತಿಯಿಂದ ತಾಂತ್ರಿಕದೋಷ ಬಗೆಹರಿಯುವವರೆಗೆ 
ತಾತ್ಕಾಲಿಕವಾಗಿ ದೃಢೀಕೃತ ದಾಖಲೆಗಳ (Manual 


| Documents) ಆಧಾರದ ಮೇಲೆ ಸಂಘದ ಸಿಬ್ಬಂದಿಗಳಿಗೆ 


ಯೋಜನೆಯನ್ನು ಪ್ರಾರಂಬಿಸಲು ಕಾರ್ಯನಿರ್ವಾಹಕ 
ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್‌ ರವರಿಗೆ 
ಪತ್ರದ ಮೂಲಕ ಕೋರಲಾಗಿರುತ್ತದೆ. 


ದಿನಾಂಕ 06.12.2021 ರ ಕಾರ್ಯನಿರ್ವಾಹಕ 
ನಿರ್ದೇಶಕರು ಸುವರ್ಣ' ಆರೋಗ್ಯ ಸುರಕ್ಷಾ ಟ್ರಸ್ಟ್‌ ರವರ 
ಪತ್ರದಲ್ಲಿ ಫಲಾನುಭವಿ ಗುರುತಿಸುವಿಕೆ, ಪ್ರೀಯಾಥ್‌ ಮತ್ತು 
ಕ್ಲೈಮು ಎಲ್ಲವೂ ಆನ್‌ಲೈನ್‌ ಆಗಿರುತ್ತದೆ. ಯಾವುದೇ 
ದೃಢೀಕೃತ ದಾಖಲೆಗಳನ್ನು (Manual Documents) 
ಎಸ್‌.ಎ.ಎಸ್‌.ಟಿ ಯಡಿಯಲ್ಲಿ ಪರಿಗಣಿಸುವುದಿಲ್ಲ. ಜ್ಯೋತಿ 
ಸಂಜೀವಿನಿ ಮಾರ್ಗಸೂಚಿಯನ್ವಯ ಹೆಚ್‌.ಆರ್‌.ಎಮ್‌.ಎಸ್‌ 
ತಂತ್ರಾಂಶದಲ್ಲಿರುವ ಸಿಬ್ಬಂದಿಗಳ ವಿವರಗಳನ್ನು ಮಾತ್ರ 
ಪರಿಗಣಿಸಬೇಕಾಗಿರುತ್ತದೆ. ಆದಕಾರಣ 


ಹೆಚ್‌.ಆರ್‌.ಎಮ್‌.ಎಸ್‌ ತಂತ್ರಾಂಶದಲ್ಲಿ ಸಿಬ್ಬಂದಿಗಳ 


Ke 


“F 


ವಿವರಗಳು ಲಭ್ಯವಾದ ನಂತರ 'ಜ್ಯೋತಿ ಸಂಜೀವಿನಿ 
ಯೋಜನೆಯ ಪ್ರಯೋಜನ ಪಡೆಯಬಹುದಾಗಿದೆಯೆಂದು 
ತಿಳಿಸಲಾಗಿರುತ್ತದೆ. : 


ಯೋಜನಾ ನಿರ್ದೇಶಕರು, ಹೆಚ್‌.ಆರ್‌.ಎಮ್‌.ಎಸ್‌. 
ಸೆಲ್‌ ರವರಿಗೆ ಹೆಚ್‌.ಆರ್‌.ಎಮ್‌.ಎಸ್‌ ತಂತ್ರಾಂಶದಲಿನ 
ತಾಂತ್ರಿಕ ' ' ಸಮಸ್ಯೆಗಳನ್ನು ಪರಿಹರಿಸುವಂತೆ 
ಕೋರಲಾಗಿರುತ್ತದೆ. ಅಲ್ಲದೇ: ' ಜ್ಯೋತಿ. ' ಸಂಜೀವಿನಿ 
ಯೋಜನೆಯನ್ನು : ಸಂಘದ ಸಿಬ್ಬಂದಿಗಳಿಗೆ ವಿಸ್ತರಿಸಲು 
ಯೋಜನಾ ನಿರ್ದೇಶಕರು, .ಹೆಚ್‌.ಆರ್‌.ಎಮ್‌.ಎಸ್‌. ಸೆಲ್‌ 
ರವರನ್ನು ಭೇಟಿ ಮಾಡಿ ಜೂರೂರಾಗಿ ಸಮಸ್ಯೆಯನ್ನು 
ಬಗೆಹರಿಸುವಂತೆ ಕೋರಲಾಗಿರುತ್ತದೆ. ತಾಂತ್ರಿಕ ಸಮಸ್ಯೆಗಳು 
ಬಗೆಹರಿದ ನಂತರ ಮುಂದಿನ ಕ್ರಮವಹಿಸಲಾಗುವುದು, 


ಸರಿಖ್ಯೆ: ಸಕಇ 89 ಮೊದೇಶಾ 2022 


(ಕೋಟಿ ಸ ಪೂಜಾರಿ) 
ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


